ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಪಶ್ನೆ 


6is 

ಶ್ರೀ ಮೋಹನ್‌ ಕುಮಾರ್‌ ಕೊಂಡಟ್ಟ 
(ಸಾಮನಿರ್ದೇಶನ ಹೊಂದಿದವರು) 
24.೦೨.2೦೭೦ 

ಮಾನ್ಯ ಜಲ ಸಂಪನ್ಮೂಲ ಸಜವರು 


ಉತ್ತರ 


ಹ 


FT) 


ನಕೊೂರು ಎತ ನೀರಾವರ ಯೋನ 
ವಿಪ್ಪತ ಯೋಜನಾ ವರದಿಯನ್ನು 
ತಯೌರಿಸಲಾಗಿದೆಯೇ; (ಹಾಗಿದ್ದ್ಲ ವರದಿಯ 
ಪ್ರತಿಯನ್ನು . ಜದಗಿಸುವುದು); ಈ 
ಯೋಜನೆಯ ಅಂದಾಜು ಮೊತ್ತವೆಷ್ಟು) ಈ 
ಯೋಜನೆಯು ಹೊಂದಿರುವ ಅಚ್ಚುಕಟ್ಟು 
ಪ್ರದೇಶದ ವಿಸ್ತೀರ್ಣವೆಷ್ಟು; ಈ ಯೋಜನೆಯು 
ಹಾದು ಹೋಗುವ ಗ್ರಾಮಗಳ ವಿವರವನ್ನು 
ಒದಗಿಸುವುದು: 

ಖಾಸಗಿ ವಿದ್ಯುತ್‌ ಉತ್ಸ್ಪಾದನೆಯವರಿಗೆ 
ಸಹಕರಿಸುವ ಉದ್ದೇಶದಿಂದ ವಾರಾಹಿ 
ಬಲದಂಡೆ ಮೂಲ  ಯೋಜನೆಯಲ್ಪರುವ 
ಶಂಕರನಾರಾಯಣ, ಅಂಪಾರು, ಕಾವ್ರಾಡಿ. 
ಹಳ್ಳಾಡು ಗ್ರಾಮವನ್ನು ಕೈಜಟ್ಟು ಈ ಯೋಜನೆ 
ರೂಪಿಸಿರುವುದು ನಿಜವೇ; ಇಲ್ಲವಾದಲ್ಲಿ 
ಸಕಾರಣವನ್ನು ತಿಅಸುವುದು; 
ವಾರಾಹ ಸೀರಾವರ 
ಪ್ರಾರಂಭವಾಗಿ 4೦ ವರ್ಷಗಳೇ ಆದರೂ 
ಶಂಕರನಾರಾಯಣ, ಅಂಪಾರು, ಕಾವ್ರಾಡಿ, 
ಹಳ್ನಾಡು ಗ್ರಾಮಗಳ ಭೂಸ್ಥಾಧೀನ ಪ್ರಕ್ರಿಯೆ 
ಪೂರ್ಣವಾಗದಿರಲು ಕಾರಣವೇನು; 
ಯೋಜನೆಗೆ ಅಗತ್ಯವಾದ ಭೂಮಿ ಎಷ್ಟು; 
ಪ್ರಸ್ತುತ ಭೂಸ್ಥಾಧೀನ ಪಡಿಸಲಾದ ಭೂಮಿ 
ಎಷ್ಟು; ಭೂಸ್ವಾಧೀನ ಪ್ರಕ್ರಿಯೆಗೆ ಬಾಕಿ ಇರುವ 


ಭೂಮಿ ಎಷ್ಟು; (ಗ್ರಾಮವಾರು ವಿವರ 
ನೀಡುವುದು) ಈ ಭೂಸ್ಥಾಧೀನ ಪ್ರಕ್ರಿಯೆ ಮತ್ತು 
ಕಾಲುವೆಯ ಕಾಮಗಾರಿಯನ್ನು 


ಪೂರ್ಣಗೊಳಸಲು ಸರ್ಕಾರದ ಕಾಲಮಿತಿ 
ಯಾವುದು? 


ರು `ಐತನೀರಾವಕ "ಯೋಜನೆ ರೊ787 ಕೋಣಗಳ 
ವಿವರವಾದ ಯೋಜನಾ ವರದಿಯನ್ನು ತಯಾರಿಸಲಾಗಿದ್ದು, ಆಡಳತಾತ್ಯಕ 
ಅನುಮೋದನೆ ನೀಡಲಾಗಿದೆ. ಸದರಿ ಯೋಜನೆಯು 135೦.೦೦ಹೆಕ್ಷೇರ್‌ 
ಅಚ್ಚುಕಟ್ಟು ಪ್ರದೇಶ ಹೊಂದಿದ್ದು, ಸದರಿ .: ಯೋಜನೆಯಡಿ ಸೌಕೂರು, 
ಕರ್ಕುಂಜೆ, ಕೆಂಚನೂರು, ದೇವಲ್ಲುಂದ, ಕನ್ಯಾನ, ಹಟ್ಟಿಯಂಗಡಿ ಹಾಗೂ 
ಸುತ್ತಮುತ್ತಅನ ಗ್ರಾಮಗಳಣೆ ನೀರಾವರಿ ಸೌಲಭ್ಯ ಕಲ್ಪಸಲು ಯೋಜನೆ 
ರೂಪಿಸಲಾಗಿದೆ. (ಯೋಜನಾ ವರದಿಯನ್ನು ಸಿ.ಡಿ.ಯಲ್ಲ ಅಳವಡಿಸಿ, 
ಇದರೊಂದಿಗೆ ಲಗತ್ತಿಸಿದೆ) 


ವಾರಾಹಿ ಬಲದಂಡೆ ನಾ ಲ ಯೋಜನೆಯಲ್ಲ ಶಂಕರನಾರಾಯಣ, 
ಅಂಪಾರು, ಕಾವ್ರಾಡಿ, ಹಳ್ಳಾಡು ಗ್ರಾಮಗಳು ಸೇರಿರುತ್ತವೆ. ಆದ್ದರಿಂದ 
ಸೌಕೂರು ಏತ ನೀರಾವರಿ ಯೋಜನೆಯಡಿಯಣ್ಲ ಸದರಿ ಗ್ರಾಮಗಳನ್ನು 
ಸೇರ್ಪಡಿಸಿಕೊಂಡಿರುವುದಿಲ್ಲ. 


ವಾರಾಹಿ ನೀರಾವರಿ "ಯೋಜನೆಯಡಿ" ಪುಂದಾಪರ ತಾಮ್ನಾಕನ್‌ ಪಕ 
ಶಂಕರನಾರಾಯಣ, ಅಂಪಾರು, ಕಾವ್ರಾಡಿ, ಹೆಳ್ನಾಡು ಗ್ರಾಮಗಳು ವಾರಾಹಿ 
ಬಲದಂಡೆ ಸಾಮಾನ್ಯ ಕಾಲುವೆ ಕಾಮಗಾರಿ ಸರಪಆ ೦.೦೦ರಿಂದ 16.725 
ಕಿ.ಮೀ ಹಾಗೂ ಬಲದಂಡೆ ಕಾಲುವೆ ಸರಪಳ 18ಆ.41೨ಕಿ.ಮೀ ರಿಂದ 
42.73ಕಿ.ಮೀ ವ್ಯಾಪ್ತಿಗೆ ಬರುತ್ತದೆ. 

ವಾರಾಹಿ ಬಲದಂಡೆ ಸಾಮಾನ್ಯ ಕಾಲುವೆ ಕಾಮಗಾರಿ ಸರಪಳ 
೦.೦೦ರಿಂದ 18.725 ಕ.ಮೀ ಕಾಮಗಾರಿಗಳು ಪೂರ್ಣಗೊಂಡಿದ್ದು, 
ಭೂಸ್ಟಾಧೀನ ಪ್ರಕ್ರಿಯೆ ಸಹ ಪೂರ್ಣಗೊಂಡಿರುತ್ತದೆ. 
ಮುಂದುವರೆದು, ಸರಪಳ 18.419ಕಿ.ಮೀ ರಿಂದ 42.73ಕಿ.ಮೀ ನಲ್ಲ ಹೆಜ್ಜಾಗಿ 
ಅರಣ್ಯ ಪ್ರದೇಶವು ಬರುವುದರಿಂದ. ಭೂ-ಸ್ಥಾಧೀನ ಪ್ರಕ್ರಿಯೆಗೆ ಹೆಚ್ಚನ 
ಕಾಲಾವಕಾಶ ವ್ಯಯವಾಗಿರುತ್ತದೆ. ಸದರಿ ನಾಲಾ ಪಥವನ್ನು ಸಾಧ್ಯವಾದಷ್ಟು 
ಕಡಿಮೆ ಅರಣ್ಯ ಪ್ರದೇಶದ ಪ್ಲಿಯಲ್ಲ ನಿರ್ಮಿಸುವ ಕುರಿತಂತೆ 
ಪ್ರಸ್ತಾವನೆಯು ನಿಗಮದ ಪರಿಶೀಲನೆಯಲ್ತರುತ್ತದೆ. 

ಅನುಮೋದಿತ ವಾರಾಹಿ ನೀರಾವರಿ ಯೋಜನಾ ವರದಿಯವಪುಯ 
ವಾರಾಹಿ ಬಲದಂಡೆ ಕಾಲುವೆ ಸರಪಳ 18.41೨ಕಿ.ಮೀ ರಿಂದ 4೭2.73ಕಿ.ಮೀ 
ವರೆಗಿನ ಕಾಮಗಾರಿಯನ್ನು ಪೂರ್ಣಗೊಳಸಲು ಒಟ್ಟು 4೦5.13 ಎಕರೆಗಳಷ್ಟು 
ಭೂಮಿ ಅವಶ್ಯಕತೆ ಇದ್ದು, ಪ್ರಸ್ತುತ 28.71 ಎಕರೆಗಳಷ್ಟು ಭೂಸ್ಥಾಧೀನ 
ಆಗಿರುತ್ತದೆ, ಬಾಕಿ 76.42 ಎಕರೆಗಳಷ್ಟು ಭೂಸ್ತಾದೀನಪಡಿಸಿ 
ಕೊಳ್ಳಬೇಕಿರುತ್ತದೆ. (ಗ್ರಾಮವಾರು ವಿವರಗಳನ್ನು  ಅನುಬಂಧದಲ್ಲ 
ಲಗತ್ತಿಸಲಾಗಿದೆ). ಸದರಿ ಪ್ರದೇಶಕ್ಷೆ ಸಂಬಂಧಿಸಿದ ಪಟ್ಟ ಭೂಮಿ, ಡೀಮ್ಹ್‌ 
ಫಾರೆಸ್ಟ್‌ ಹಾಗೂ ಕುಮ್ಮಿ ಭೂಮಿಯ ಸ್ವಾಧೀನಕ್ಕಾಗಿ ಕ್ರಮ 
ಜರುಗಿಸಲಾಗುತ್ತಿದೆ. 

ಯೋಜನೆಯ ಬಲದಂಡೆ ಕಾಲುವೆ ಕಾಮಗಾರಿಗಳನ್ನು ಶೀಘ್ರವಾಗಿ 
bbe 2೦21-2೭ ರೊಳಗಾಗಿ ಪೂರ್ಣಗೊಳಸಲು ಎಲ್ಲಾ ಅಗತ್ಯ ಕ್ರಮ 
ಕೃಗೂ 


ಸಂಖ್ಯೆ: ಜಸಂಳ 123 ಎಂಎಲ್‌ಎ 2020 


ಕಲಾಗುತ್ತಿದೆ. 
ಜ 3 
pL 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


pt 


ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 618 ಕ್ಲೆ ಅನುಬಂಧ. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮ ನಿರ್ದೇಶನ 


ವಾರಾಹಿ ಬಲದಂಡೆ ಕಾಮಗಾರಿ 18.41೨ಕಿಮೀ ರಿಂದ 42.73ಕಿಮೀ ವರೆಗಿನ ಭೂಪ್ರದೇಶಗಳ ಮಾಹಿತಿ 


ಯೋಜನೆಗೆ 
ಗತ Seditdiatacace | *ನರೀನಪಡಿಸಿರೊಳ್ಳಲು 
ಅಃ 
ಕ್ರಸಂ ಗ್ರಾಮದ ಹೆಸರು CN ಬಾಕಿಯಿರುವ ಭೂ 
ಭೂ ಪಿಸೀರ್ಣ | ಭೂ ವಿಸೀರ್ಣ ಎಕರೆಗಳಲ 
ಸ್‌ ನ್‌ ಳ್‌ ವಿಸ್ತೀರ್ಣ ಎಕರೆಗಳಲ್ಲ 
ಎಕರೆಗಳಲ್ಪ ವ 
| 
1 ಶಂಕರನಾರಾಯಣ 21.41 28.71 182.7 
[2 | ಅಂಪಾರು 109.83 0.೦೦ 109.83 
i} 3 [eae ed ೮4.58 0.೦೦ 54.58 
ಮತ್ತು ಶಂಕರನಾರಾಯಣ i ' ' 
4 |ಕುಳ್ಳಂಜೆ 15.2 ೦.೦೦ 15.2 
ಕ| ಕಾವ್ರಾಡಿ 1416 ರ:ರರ 1416 
ಒಟ್ಟು! 4೦೮8 287 37642 


ek 


